ಸೆಂಗ್ರಾಹಕರು, ಲೇಖಕರು: 


ಶ್ರೀ। ಕೆ.ಎಲ್‌.ಎನ್‌.ಉಪಾಧ್ಯಾಯ, 





್‌ ಷ್ಟ. 
ಒಂದಾಣೆ ಮಾಲೆಯಲ್ಲಿ 
ಈ ವರೆಗೆ ಪ್ರಕಟವಾದ ಪುಸ್ತಕಗಳ ವಿವರ ಹೀಗಿದೆ: 


೧. ಸ್ಲಿಕೆಪ್ಪಟಿರಾಯ (ವಿನೋದ ಕಥೆ) ದಿ! ಎಂ. ಎನ, ಕಾಮತ್‌ 
೨. ಸ್ಯೈನಾರೀಶ್ವರರು (ಏಕಾಂಕ ಪ್ರಹಸನ) ಶ್ರೀ| ಇುಡ್ಬಿ ವಾಸುದೇವ ಶೆಣೈ, 
ಷ್ಠ ಕಳ್ಳನಿಗೆ ಸಂಭಾವನೆ ಮತ್ತು ಇತರ ಕಥೆಗಳು ಶ್ರ್ರೀ| ಎಲ. ಎಸ್‌, ನಾಯಕ. 
೪. ಸದ್ರಿ ಸುಬ್ಬ (ಏಕಾಂಕ ಪ್ರಹಸನ) ದಿ। ಎಂ. ಎನ್‌ ಕಾಮತ್‌, 
೫, ಸ ಅದ್ಭುತ ನಾ ಗ ಮತ್ತು ಇತರ ಕಥೆಗಳು ವೈದ್ಯಗುರು ಎಂ. ಆರ್‌, ಭಓ್‌, 
೬. ಚುನಾವಣೆ ಆಸ್‌ ಬನಾವಣೆ (ಏಕಾಂಕ ಪ ಪ್ರಹಸನ) ಕುಡ್ಬಿ ವಾಸಂದೇವ ಶೆಣೈ. 
೭. ಸ್ಯ"ಬೀಡಿ ಸೇದಬೇಡಿ' ಮತ್ತು "ಆ ಮಗು? (ವಿನೋದ ಕಥೆಗಳು) ದಿ| ಎಂ.ಎನ್‌, 
೮. ಇಂಗ್ಲಿಷ್‌-ಕನ್ನಡ ಅರ್ಥಕೋಶ (ಭಾರತ ಸಂನಿಧಾನದಿ೦ಂದ) [ಕಾಮತ್‌ 
೯ ಸಲಂಚಕ್ಕೆ ಸಂಚಕಾರ ಡಾ| ಎಸ್‌. ಪಿ. ಭಟ್‌, 
೧೦ [ಟಶ್ಕೂ ಣಾ ಸಧಿಗಳ ಕೈಪಿಡಿ, ಶ್ರೀ ಫಿ, ಎಸ್‌, ವೆಂಕಟಕೃಷ್ಣರಾವ್‌, 
೧೧ ಅೀಶ್ಲೇತ್ರ ಧರ್ಮಸ್ಥಳ (ತೃತೀಯ ಮುದ್ರಣ), 
೧೨. ಜೀವದ ವರೌಲ್ಯ ಮತ್ತು ಇತರ.-ಕಥೆಗಳು ಶ್ರೀ! ಎಲ್‌, ಎಸ್‌. ನಾಯ, 
೧೩. ಸತ್ತವನ ಸೇಡು ಮತ್ತು ಇತರ ಕಥೆಗಳು ಡಾ| ಪಿ. ಆ೦*. ಭಟ, 
೧೪. “ವೆಂಕಟನ ಸ೦ಕಟ? (ಏಕಾ೦ಕ ಪ್ರಹಸನ) ಮತ್ತು ಎರಡು ಕಥೆಗಳು 
೧೫. ಬಾಬಿಗೆ ಬಾಸಿ೦ಗ (ಏಕಾಂಕ ಪ್ರಹಸನ) ಶ್ರೀ! ಕುಡ್ಬಿ ವಾಸುಡೇವ ಶೆಣೈ. 
೧೬. ವೇಣೂರಿನ ಗತವೈಭವ ದಿ। ಪಂಡಿತ ಲೋಕನಾಥ ಶಾಸ್ತ್ರಿಗಳು. 
೧೭. ಒಗಟುಗಳು (ದ್ವಿತೀಯ ಮುದ್ರಣ) ಶ್ರೀ। ಟ. ಚಂದ್ರರಇಜ ಸೆಟ್ಟ, 
೧೮, ಜಗಳಗಂಟ ಮತ್ತು ಇತರ ಕಥೆಗಳು ವೈದ್ಯಗಂರು ಎಂ, ಆರ್‌, ಭಟ್‌, 
೧೯. ರಥೋತ್ಸವ, 
೨೦. *ಕರಿನಾಯಿ ಮತ್ತು ಮುಪ್ಪು ದಿ! ಎಂ. ಎನ್‌. ಕಾಮತ್‌, 
೨೧. ಭಾರತದ ಮಹಾನಗರಗಳು (ಪ್ರಥಮ ಭಾಗ) ಶ್ರಿ (ಟಟ, ಚಂದ್ರರಾಜ ಸೆಟ್ಟ, 
೨೨. ಸತಿರುಕ್ಕು ರಲ ಶ್ರಿ 1ಡಿ, ಪ್ರ ಸ್ವಾವಿು, ಎಡ್ಡೊ ಕೇರ್ಬಿ, 
೨ಷ್ಟಿ. ಸೂರ್ಯನ ಸಂಸಾರ ಮತ್ತು ಇತರ ಕಣ್ಣ! ಶ್ರಿ “| ಬಿ ಶಂಕ ಭಟ್‌, 


೨೪. ಭಾರತದ ಮಹಾನಗರಗಳು (ದ್ವಿತೀಯ ಭಾಗ) ಶ್ರೀ” ಬ, ಚಂದ್ರರಾಜ ಸೆಟ್ಟ, 


೨೫. ಧೆ ರ್ಯ ಮತ್ತು ಇತರ ಸತ್ಯ ಕಥಾ ನಕಗಳು ಶ್ರೀ! ಎಲ್‌, ಎಸ್‌, ನಾಯಕ, 
೨೬. ಸಯಾರಾವತಾರ (ಏಕಪಾತ. ಯಕ್ಷಗಾನ ಪ್ರಬ€ಧ) ಶ್ರೀ| ಜಿ.ಆರ್‌. ಪಾಂಡೇಶ್ವರ, 
೨೭. ಹಾಸಪಿಲಾಸ (ಆರಿಸಿ ತೆಗೆದ ನಗೆಹನಿಗಳು)” ಶ್ರೀ। ಕುಡ್ಬಿ ವಾಸುದೇವ ಶೆಣೈ. 

೨೮, ಸತ್ಯವಂತ ಬಾಬಿ [ಏಕಾಂಕ ಪ್ರಹಸನ] ಶ್ರೀ! *ುಡ್ರಿ ವಾಸುದೇವ ಣ್ಣ 
೨೯. ಜಾಣ್ಮೆಯ ಒಗಟುಗಳು ಡಾ! ಎಸ್‌, ಪಿ. ಭಟ್‌, 
ತಿ೦. ಜಾತಕ ಕಥೆಗಳು ಶ್ರೀ! ಎಂ. ಸುಬ್ರಾಯ, 
೩೧ ಕಾರ್ಕಳದ ಚರಿತ್ರೆ ಶ್ರೀ।ಡಿ ಪುಬ್ಬಸ್ವಾಮಿ, ಎಡ್ಕೊಕೇಟ್ಮ್‌ 
೩೨. ಮರ್ಜಿ ನಿಕಾಂತ ಘ್‌ ಪ್ರಹಸನ] ದಿ। ಎಂ. ಎನ್‌. ಕಾಮತ್‌ 
ಪಿತ್ತ, ದರ್ಶನದ ಕಥೆಗಳು ಶ್ರೀ! ಬಿ ಶಂಕರೆ ಭಟ್ಟಿ ಮತ್ತು ಶ್ರೀ। ಬಿ.ಎಂ. ಶವರ್ನಾ, 


(ಪುಟ ]7 ಕ್ಕೆ ಮುಂದುನರಿದಿದೆ) 


ಲೌಕಿಕ ನ್ಯಾಯಗಳು 


(ಕನ್ನಡದಲ್ಲಿ ಅರ್ಥವಿವರಣೆ ಸಹಿತ) 


ಅಶೋಕವನಿಕಾನ್ಯಾಯ 

ಅಶೋಕವೃಕ್ಷದುಪವನದಲ್ಲಿ ರಾವಣನು ಸೀತೆಯನ್ನಿರಿಸಿದನು. 
ಲಂಕೆಯಲ್ಲಿ ಬಗೆಬಗೆಯ ಉಪವನಗಳಿರುವಾಗ ಅಶೋಕ ವನವನ್ನೇ 
ಸೀತೆಯ. ಕಾವಲಿಗೆ ರಾವಣನು ಆಯ್ದು ಕೊಳ್ಳ ಲು ಕಾರಣವನ್ನು ಊಹಿ 
ಸಲು ಬರುವದಿಲ್ಲ. ಹಾಗೆಯೇ ಒಂದು ಕೆಂಸವನ್ನು ಸಾಧಿಸಲು ಹಲವಾರು 
ದಾರಿಗಳು ಇರಬಹುದು. ಆದಕ್ಕೆ ಒಂದೆ ಮಾರ್ಗವನ್ನ ವಲಂಬಿಸಿ ಒಬ್ಬನು 
ಕಾರ್ಯವನ್ನು ಸಾಧಿಸುತ್ತಾನೆ ಎಂಬರ್ಥದಲ್ಲಿ ಈ ನ್ಯಾಯವು ಬಂದಿದೆ. 


೨. ಅಶ್ಮಲೋಷ್ಟ ನ್ಯಾಯ 

ಒಂದು ಕಲ್ಲು ಮತ್ತು ಗಟ್ಟ ಮಣ್ಣು ಎಂದರ್ಥ. ಗಟ್ಟಿ ಮಣ್ಣನ್ನು 
ಹತ್ತಿಯೊಡನೆ ಹೋಲಿ ಸುವಾಗ ಅದನ್ನು ಗಟ್ರಿಯೆನ್ನಬಹುದು. ಆದರೆ 
ಕಳ್ಳಿ ನೊಡನೆ ಹೋಲಿಸಿದಾಗ ಅದು ಹ! ಸರಿ. ಹಾಗೇ ಸಾವಾನ್ಯ 
ಜನರ ಗೋಷ್ಠಿಯಲ್ಲಿ ಶ್ರೇಷ್ಠನೆನಿಸಿಕೊಂಡವನು ಮಹಾಜನರ ಗೋಷ್ಠಿ 
ಯಲ್ಲಿ ಸಾವನಾನ್ಯನೆನಿಸುವವು. 


ಪಿ. ಅಂಧಗೋಲಾಂಗೂಲ ನ್ಯಾಯ 

ಕುರುಡನು ಮತ್ತು ದನದ ಬಾಲವೆಂದರ್ಥ. ಧೂರ್ತನೊಬ್ಬನು 
ದಾರಿಗಾಣದೆ ಅಂಡಲೆಯುತ್ತಿರುವ ಕುರುಡನನ್ನು ಕಂಡು, ದಯಾವಂತ 
ನಂತೆ ನಟಿಸಿ ಸಹಾನುಭೂತಿಯಿಂದ ಮಾತಾಡಿದನು. ಕುರುಡನಿಗೆ ತಾನು 
ಸರಿದಾರಿ ತೋರುವೆನೆಂದು ಭರವಸೆ ಕೊಟ್ಟನು, ಕೊನೆಗೆ ಒಂದು ತುಡುಗು 


ಮಾಸ. ಯ. ಹೂ 


ದನದ ಬಾಲವನ್ನು ಅವನ ಕ್ಫೈ ಯಲ್ಲಿರಿಸಿ ನೀನು ಹೋಗಬೇಕೆಂದಿರುವಲ್ಲಿಗೆ 
ಇದು ಒಯಸ್ಯ್ಯು ವಡೆಂದು ಹಾಸ್ಯ ಮಾಡಿದನು. ಕುರುಡನು ಅದರಿಂದಾಗಿ 
ತುಂಬ ಚ ಟತಜುಡಿತು' 

ವೇದಾಂತಸೂತ್ರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಶಿಷ್ಯರನ್ನು ತಪ್ಪು 
ದಾರಿಗಿಳಿಸುವ ಗುರುವನ್ನು ತ್ತಿ ನ್ಯಾ ಯವನ್ನು ಅಯಾ ನಿರಾಕರ 
ಸಿರುವರು. 


೪, ಅಂಧಕ-ವರ್ತಕೀಯ ನ್ಯಾಯ 


ಒಬ್ಬ ಕುರುಡನಿಗೆ ನಡೆಯುತ್ತಿರುವಾಗ ಲಾವಕ್ಕಿಯು ಅದೃಷ್ಟವಿಶೇಷೆ 
ದಿಂದ ದೊರಕುತ್ತದೆ. ಆಕಸ್ಮಿಕವಾಗಿ ತೆರೆದ ಭಾಗ್ಯೋದಯಕ್ಕೆ ಪಾ 
ನ್ಯಾಯವು ಅರ್ಥಪುಷ್ಟಿಯನ್ನು ಕೊಡುತ್ತದೆ. ಹುಟ್ಟು ಸಾವುಗಳಿಂದೆ 
ಕೂಡಿದ ಈ ಸಂಸಾರದಲ್ಲಿ ಮನುಷ್ಯಜನ್ಮವೂ, ದೊಡ್ಡ ವಂಶದಲ್ಲಿ ಜನಿಸು 
ವದೂ, ಸಜ್ಜನರ ಗೋಸಷ್ಮಿಯೂ ಇವೇ ಮುಂತಾದುವು ಅಂಧಕ ವರ್ತ 
ಕೀಯ ನ್ಯಾಯದಂತೆ (ಸುಕೃತದಿಂದ) ದೊರಕುವವು, 


೫, . ಅಂಧ-ಗಜ ನ್ಯಾಯ 


ಇದು ರೋಕಪ್ರಸಿದ್ಧವಾದ ನ್ಯಾಯವು, ಒಂದು ಆನೆಯ ಆಕೃತಿ 
ಯನ್ನು ಹೆಲವೆ ಕುರುಡರೊಟ್ಟಾಗಿ ಬಗೆಯಲು ಯತ್ನಿಸಿದರು. ಒಬ್ಬನು 
ಅದರ ಸುಂಡಿಲನ್ನು ಹಿಡಿದು ಅದು ಹೆಬ್ಬುವಿನಂತಿದೆಯೆಂದು ತಿಳಿದು 
ಕೊಂಡನು. ಅದರ ಕಾಲನ್ನು ಬಳಸಿದವನು ಅಡು ಕಂಬದಂತೆಯೆಂದು 
ನಿಶ್ಚಯಿಸಿದನು. ಅದರ ಕಿವಿಯನ್ನು ಭಾವಿಸಿದವನು ಅದು ಗೆರಸೆಯಂತೆ 
ಯೆಂದು ಹೇಳಿಕೆಯನ್ನಿತ್ತನು. ಹೀಗೆ ಒಬ್ಬೊಬ್ಬರು ಒಂದೊಂದು ಭಾಗ 
ವನ್ನು ಪರಾಂಬರಿಸಿ ಬೇರೆ ಬೇಕೆ ರೀತಿಯಲ್ಲಿ ಆನೆಯ ರೂಪವನ್ನು ಮನ 
ವರಿಕೆನಾಾಡಿಕೊಂಡರು. 

ಸುಕೀಶ್ವರಾಚಾರ್ಯರು ವಾರ್ತಿಕದಲ್ಲಿ "ಒಬ್ಬನೇ ದೋಷದೂರನಾದೆ 


ದೇವರನ್ನು ಕುರುಡರ ನಾನಾವಿಧ ಹೇಳಿಕೆಗಳಂತೆ ಬಹುಜನರು ಬಹುವಿಧ 
ವಾಗಿ ಭಾವಿಸುತ್ತಾರೆ ಎಂದಿರುವರು. 


ಬಾತ ದ್ರೆ ಸಮಾ 


೬... ಕಾಕತಾಲೀಯ ನ್ಯಾಯ 


ತಾಳೆಯ ಮರದ ಸೋಗೆಯಲ್ಲಿ ಕಾಗೆಯು ಹಾರಿಬಂದು ಕುಳಿತಿತು. 
ಆಗಲೇ ತಾಳೆಯ ಕಾಯಿಯೊಂದು ಅದರ ತಲೆಯ ಮೇಲೆ ಬಿದ್ದು ಕಾಗೆಯು 
ಸತ್ತಿತು, ಘಟನಾನುಘಟನೆಯಿಂದ ನಡೆದ ಕಾರ್ಯವನ್ನು ಷು ನ್ಯಾಯವು 
ಸೂಚಿಸುತ್ತದೆ. ದೇವದತ್ತನು ಮನೆಯಿಂದ ಹೊರಟುದಕ್ಟ್ಯೂ ಕಳ್ಳರು 
ಆತನ ಮೇಲೆ ಬಿದ್ದುದಕ್ಕೂ ಸಮ ಆಯಿತು. ಇದು ಕಾಕತಾಲೀಯ 


ನ್ಯಾಯದಿಂದ ಒದಗಿದ ದುರಂತ. 


ಫ್‌ ಕಾಕದಂತಪರೀಕ್ಸಾ ನ್ಯಾಯ 


"ನಾಯಸದಂತ ವಿಮರ್ಶನ ನ್ಯಾ ಯು'ವೆಂದು ಇದನ್ನು ಕರೆಯುವುದೂ 
ಉಂಟು, ಕಾಗೆಯ ಹಲ್ಲನ್ನು ಎಣಿ ಟಗ ಯತ [ನೆಂದರ್ಥ. ಸ್ರಯೋಜನ 
ವಿಲ್ಲದ ಅರ್ಥಸಿದ್ದಿಯಿಲ್ಲದ "$ಲಸದಲ್ಲಿ ತಯಗ ಅದು ಕಾಕದಂತ 
ಪರೀಕ್ಸು ನ್ಯಾ ಯದಂತೆ ವ ಭರ್ಹವೆನ್ನು ವರು. 


ಅಆ. ಕೂಪಮಂಡೂಕ ನ್ಯಾಯ 


ಬಾವಿಯಲ್ಲಿರುವ ಕಪ್ಪೆಯೆಂದರ್ಥ. ಲೋಕಾನುಭವವಿಲ್ಲದವನಿಗೆ 
ಪ ನ್ಯಾಯವನ್ನು ಪ್ರಯೋಗಿಸುತ್ತಾರೆ. ಮನೆಯ ಸಂಕುಚಿತ ಅವರಣದೆ 
ಲ್ಲಿದ್ದು ವಿಶಾಲ ಜಗತ್ತಿನ ಗಾಳಿತಾಗದ ಮನುಷ್ಯನು “ಕೂಪಮಂಡೂಕ'ಕ್ರೈ 
ಸರಿಹೋಲ; ವನು, ಅನೇಕ ಅದ್ಭುತ ವಾರ್ತಾಬಹೆ:ಲವಾದ ಭೂಮೆಂ 
ಡಲನನ್ನು ಸುತ್ತದೆ ಇರುವವನು ಬಾವಿಯೊಳಗಿನ ಕಸೆ ಸ್ರೈಯಂತೆ. 


೯. ಘಟ್ಟಿ ಕುಟ್ಟೀ ಪ್ರಭಾತ ನ್ಯಾಯ 


ಸುಂಕದಕಟ್ಟೈಯ ಹತ್ತಿರವೇ ಬೆಳಗಾದುದು ಎಂದರ್ಥ. ಒಬ್ಬ 
ಮನುಷ್ಯ ನು ಸುಂತವನ್ನು ತಪ್ಪಿಸಲೋಸುಗ ಬಳೆಸುದಾರಿ ಹಿಡಿದು ಅಲೆ 
ದಾಡಿ 8 ಚಳಗಾಗುರ ಹೊತ್ತಿಗೆ ನ ಯ ಹತ್ತಿರವೇ 


ಶಂಗುಶ್ತಾನೆ. ಮತ್ತು ಸುಂಕಡಾಳುಗಳ ಕೈಗೆ ಸಿಕ ತ್ತಾನೆ, ಕಷ್ಟ [ಸಟ್ಟಾ 


ಎ ತ6ೈ.೧. 


ದರೂ ಉದ್ದೇಶಿಸಿದೆ ಕಾರ್ಯವ ನೆಕವೇರದೆ ಹೋಗುವದಕ್ಕೆ ಈ ನ್ಯಾಯವು 
ಉದಾಹರಿಸಲ್ಪಡುತ್ತದೆ. 


೧೦. ಘುಣಾಕ್ಷರ ನ್ಯಾಯ ; 

ಮರವನ್ನು ಅಥವಾ ಪುಸ್ತಕವನ್ನು ಕೊರೆಯುವ ಕೀಟವು ಕೊರೆ: 
ಯುತ್ತ ಹೋದಹಾಗೆ ಕೊರೆದಲ್ಲಿ ಒಂದು ಅಕ್ಷರದಂತೆ ಇಣಿಸಿಕೊಳ್ಳುವ 
ದಕ್ಕೆ ಘುಣುಕ್ಷರ ನ್ಯಾಯವೆನ್ನುತ್ತಾರೆ. ಇದು ಕೇವಲ ಯಾದೃಚ್ಛಿಕ್ಕ 
ಬುದ್ಧಿ ಪೂರ್ವಕವಲ್ಲ. ದಡ್ಡನಿಂದ ಒಂದು ಚಾತುರ್ಯದ ಕೆಲಸ ನಡೆದಕೆ. 
ಅದು ಕೇವಲ ಘಣಾಕ್ಷರ ನ್ಯಾಯದಂತೆ ನಡೆದುದೆಂದು ತಿಳಿಯಬೇಕು 


೧೧, .- ದೇಹಲೀ ದೀಪನ್ಯಾಯ 


ಹೊಸಲಸ್ಲಿಟ್ಟ ದೀಪವು ಒಳಗೂ ಹೊರಗೂ ಬೆಳಕು ನೀಡುವ: 
ದೆಂದರ್ಥ. ಒಂದೇ ಕೆಲಸವು ಎರಡು ಫಲಗಳನ್ನು ತಂದಲ್ಲಿ ಈ ನ್ಯಾಯ: 
ವನ್ನು ಮುಂದಿಡಬಹುದು. ಮಗಳಿಗೆ ವರನನ್ನು ಹುಡುಕುತ್ತ ಹೊರಟ 
ಗೃಹಸ್ಥನಿಗೆ ಹೋದಲ್ಲಿ ಪುಸ್ಫ ಳ ಊಟವೂ ಸಿಕ್ಕಿತ್ತು ಸುಯೋಗ್ಯ ವರನೂ 
ದೊರಕಿದನು. ಗೃ ಹಸ ಸ್ಜನ ನರಾ ೀಷಣವು ಮ್ಳ ಷ್ಟಾನ್ಸ ವನ್ನೂ ತಂದಿತು 
ವರನನ್ಫೂ ತತ ಗೆ ಜು ಕೂ ನಾ ಪ್ರಯೋಜನೆ 
ಗಳನ್ನು ದೊರಕಿಸಿಕೊಳು ನವದೇ, ಪ್ರಾ ನ್ಯಾಯದ ಮುಖ ಖ್ಯವಾದ ಅರ್ಥ. 


೧೨. ನಷ್ಟಾ ಶ್ಚದಗ್ಧ ರಥ ನ್ಯಾ ಯ 


ಹೇಸ ಕತುಕೆ ಮತ್ತು ಸುಟ್ಟುಹೋದ ರಥವೆಂದರ್ಥ. 
ಇದರ ಹಿನ್ನೆಲೆಯಲ್ಲಿ ಒಂದು ಕತೆಯು ಹೇಳಲ್ಪಚ್ಚಿದೆ. 

ಇಬ್ಬರು ಪ್ರವಾಸಿಗಳು ತಮ್ಮ ತಮ್ಮ ರಥದಲ್ಲಿ ಕುಳಿತು ಪ್ರಯಾಣ: 
ಹೊರಟರು. ಅವರಲ್ಲಿ ಒಬ್ಬ ನು ಮಧ್ಯದಾರಿಯಲ್ಲಿ ತನ್ನ ರಥದ ಕುದುರೆ: 
ಗಳನ್ನು ಕಳೆದುಕೊಂಡನು. ಮತೊ ಬ ನಿನು ಉಳಕೊಂಡ ಮನೆಯೂ ಸುಟ್ಟು 
ಹೋಗಿ. ಅತನ ರಥವೂ ಅದಕೊಡಕೆ 'ಸುಟ್ಟುಹೋಗುತ್ತ ತ್ತದೆ. ಆಗ ಕುದುತೆ. 
ಯಿಲ್ಲದವನು ತನ್ನ ರಥವನ್ನು ಆತನಿಗೊಪ್ಪಿಸಿದನು. ರಥ ಸುಟ್ಟುಕೊಂಡ 


ಎ ೮5 ಎಸಿ 


ವನು ತನ್ನ ಕುದುರೆಗಳನ್ನು ಆ ರಥಕ್ಕೆ ಹೂಡಿ ಇಬ್ಬರೂ ಕುಳಿತು ಪ್ರಯಾಣ 
ವನ್ನು ಮುಂದರಿಸುವರು. 

ಹೀಗೆ ಒಬ್ಬರಿಂದೊಬ್ಬರಿಗೆ ದೊರಕಿದ ಉಪಕಾರವನ್ನು ಹೇಳುವಲ್ಲಿ 
ಈ ನ್ಯಾಯವು ಅರ್ಥವತ್ತಾಗಿದೆ. 


೧೩. ಪಂಕಪ್ರ ಕ್ಪಾಲನ ನ್ಯಾಯ 

ಕೆಸರನ್ನು ಮುಟ್ಟ ಮತ್ತೆ ಕೊಳೆಯುವದು ಎಂದರ್ಥ. ಧರ್ಮ 
ಮಾಡುವದಕ್ಳಾಗಿಯಾದರೂ ಹಣವನ್ನು ಸಂಗ್ರಹಿಸುವದು ಶಪ್ಪು. ಧನ 
ಸಂಗ್ರಹೆದೆ ಪಾಪವನ್ನು ಮಾಡಿ, ಆ ಪಾಸವನ್ನು ಕಳೆದುಕೊಳ್ಳುವದಕ್ಕೆ 
. ಫರ್ಮವನ್ನಾಚರಿಸುವದಕ್ಕಿಂತ, ಹಣವನ್ನು ಸಂಗ್ರಹಿಸದೇ ಇರುವದು 
ಮೇಲಲ್ಲನೆ? ರೋಗ ಚಿಕಿತ್ಸೆಗಿಂತ ಕೋಗನಿರೋಧವು ಮೇಲು-- ಮುಂತಾ 
ದುವು ಈ ನ್ಯಾಯದಿಂದ ಸಿದ್ಧವಾಗುವವು. 


೧೪. ಪಂಜರಚಾಲನ-: ನ್ಯಾಯ 

ಹಕ್ಕಿಗಳು ಗೂಡನ್ನು ಅಲುಗಾಡಿಸುವದು ಎಂದರ್ಥ. ಒಂದು 
ಗೂಡಿನಲ್ಲಿ ಸೆರಿಸಿಕ್ಕಿದ ಹೆನ್ನೊಂದು ಹಕ್ಕಿಗಳು ಪ್ರತ್ಯೇಕ ಪ್ರತ್ಯೇಕ ಅಲ್ಲಾ 
ಡುತ್ತ ಇರುವಾಗ ಎಲ್ಲ ಪಕ್ಷಿಗಳ ಒಟ್ಟು ಯತ್ನವು ಇಡೀ ಗೂಡನ್ನು ಚಲನ 
ಭೊಳಿಸಿತು. ಒಬ್ಬೊಬ್ಬರು ತಮ್ಮ ಮನೆಬಾಗಿಲು ವಶಾರವನ್ನು ಶುಚಿ 
ಯತಾಗಿರಿಸುವದರಿಂದ ಆ ಇಡೀ ಕೇರಿಯೇ ಶುಚಿಯಾಗಿರುವ ನಾಗರಿಕ 
ನೀತಿಗೆ ಈ ನ್ಯಾಯವನ್ನು ಉದಾಹರಿಸಬಹುದು. 


೧೫. ಪಿಷ್ಟ ಪೇಷಣ ನ್ಯಾಯ 

ಬೀಸಿದ ಹಒಟ್ಟನ್ನೇ ಪುನಃ ಬೀಸುವದು ಎಂದರ್ಥ. ಹೇಳಿದ್ದನ್ನೇ 
ಪುನರುಚ್ಚರಿಸುವದೂ, ಅರ್ಥಹೀನವಾಗಿ ವಿವರಿಸುವದೂ ಮುಂಶಾದ 
ನಿಷ್ಟ್ರಯೋಜಕ ವಿಷಯಗಳನ್ನೇ ಹೇಳುವಲ್ಲಿ ಈ ನ್ಯಾಯವು ಬರುತ್ತದೆ. 
೧೬, ಭಿಕ್ಷುಪಾದ ಪ್ರ ಸಾರಣ ನ್ಯಾಯ 

ಒಬ ಭಿಕ್ಸುವು ತನಗೆ ಊಟಿ, ಉಡಿಗೆ, ವಸತಿ ಮುಂತಾದ ಸೌಕರ್ಯ 


ಬಿ [| 
ಸಿಗಬೇಕೆಂದು, ಒಬ್ಬ ಶ್ರೀಮಂತನ ಮನೆಗೆ ಹೋದನು. - ಭಿಕ್ಸುವು 


ಜೂ ಲೆ... ಗತಾ 


“ಮೊದಲು ತನಗೆ ಹೆಜ್ಜೆಯೂರಲು ಒಂದಿನಿತು ಅವಕಾಶಸಿಗಲಿ; ಮತ್ತೆ 
ಆತನ ಪರಿಚಸ:ದಿಂದ ಎಲ್ಲವನ್ನೂ ದೊರಕಿಸಿಕೊಳ್ಳಬಹುದೆಂದು? ಎಣಿಸು. 
ಶ್ತಾನೆ. ಆದ್ದ ರಿಂದ ಮೊದಲಾಗಿ 'ಸೂರಕಿದ ಕೊಂಚ ಭಿಕ್ಷೆಯಮ್ಟೂ ಆದರ 
ದಾದ ತೆಗೆದುಕೊಂಡು ಮೆಲ್ಲಗೆ ಮನೆಯೊಳಗೆ ಕಾಲಿಟ್ಟು, "ತನ್ನ ಇಷ್ಟಾ ರ್ಥ 
ವನ ತೆ ಪಡೆಯುವನು. 


ಭೆ ವಿಷವೃಕ್ಸ ನ್ಯಾಯ 


ವಿಸದ ಜೆ ಮರವೆಂದರ್ಥ. ಅಂಥ ಮರವನ್ನಾದರೂ 
ತಾನೇ ಬೆಳೆಸಿ ತನ್ನ ಕೈಯಿಂದಲೇ ಕಡಿಯಬಾರದು. 

ಉಪಸಮಿತಿ ಭಾವಪ್ರಪಂಚ ಎಂಬ ಗ್ರಂಥದಲ್ಲಿ ಓರ್ವನು ತನ್ನ ಮಗೆ 
ನನ್ನು ಗೆದರಿಸುತ್ತ “ಕೈಯ್ಯಾರೆ ಸಾಕಿ ಸಲಹಿ ಬೆಳೆಸಿದ ಮಗನನ್ನು ತಾನೇ 
ಗದರಿಸಿದೆನಲ್ಲ!' ಎಂದು ದ:ಃಖಿಸಿದ ಸಂದರ್ಭದಲ್ಲಿ ಈ ನ್ಯಾಯವನ್ನುದಾ 
ಹರಿಸಿರುವರು, 


೧೮. ವೃದ್ಧ ಕುಮಾರೀ ವಾಕ್ಯ ನ್ಯಾಯ 

ಪ್ರಾಯ ಕಳೆದ ಕನ್ಯೆಯ ಭಿನ್ನಹವೆಂದರ್ಥ. ಈಕೆಯು ಇಂದ್ರ 
ನನ್ನು ಒಲಿಸಿ ತನ್ನ ಮಕ್ಕಳು ಹಾಲನ್ನವನ್ನ್ನು ಕಂಚೀ ಬಟ್ಟಲಲ್ಲಿ ಉಣ್ಣು 
ವಂತೆ ವರವನ್ನು ಕರುಣಿಸಲು ಕೇಳಿಕೊಳ್ಳುವಳು, ಅಕೆಗೆ ಸತಿಯು ಇಲ್ಲದ 
ಬಳಿಕ ಎಲ್ಲಿಯ ಮಕ್ಕಳು? ಎಲ್ಲಿಯ ಅನ್ನ? ಎಲ್ಲಿಯ ಕ್ಸೀರ? ಆದರೆ ಅಕೆಯು. 
ಒಂದೇ ವರದಿಂದ ಪಶಿಪುತ್ರ ಸಂಪತ್ತನೈೆಲ್ಲ ಪ್ರಾರ್ಥಿಸಿದಂತಾಯಿತು. ಹೀಗೆ 
ಗ ವಾಕ್ಯವನ್ನು "ವೃದ್ಧ ಕುವತಾರೀವಾಕ್ಯ ನ್ಯಾಯದಂತೆ' ಅನ್ನುವ 

ತಂಟು, 


೧೯. ಶ್ವಶ್ರೂ ನಿರ್ಗಚ್ಛೋಕ್ತಿ ನ್ಯಾಯ 

ಅತ್ತೆಯು ಮನೆಗೆ ಬಂದ ಭಿಕ್ಷಕನನ್ನು ದೂರ ಅಟ್ಟುವದು 
ಎಂದರ್ಥ. ಜ್ಹಾ,ನೋತ್ತಮನು ಈ ನ್ಯಾಯದ ಕುರಿತು ಹೀಗೆ ಹೇಳುವನು 
ಭಿಕ್ಷೆಯನ್ನೆತ್ತಲು ಬಂದ ಭಿಕ್ಟ್ಸುಕನಿಗೆ ಭಿಕ್ಷೆಯನ್ನು ಹಾಕುವದಿಲ್ಲೆಂದು 
ನಿರಾಕಂಸಿದ ಸೊಸೆಯನ್ನು ಅತ್ತೆಯು. ಗದರಿಸಿ ಅವನನ್ನು ಪುನಃ ಕರೆದಳು. 


ಎಣ 30 ಆಂತ 


ಹಿಂತಿರ.ಗಿಬಂದ ಭಿಕ್ಷುಕನಿಗೆ ಅತ್ತೆಯು ಭಿಕ್ಸೆ ಹಾಕದೆ. ಮರಳಿ 
ಕಳುಹಿಸಿದಳು. ಇದರಂತೆ ಒಳ್ಳೇ ಯುಕ್ತಿಗಳಿಂದ ಕೂಡಿರದ ವಾದವನ್ನು 
ಶ್ವಶ್ರೂನಿರ್ಗಚ್ಛೋಕ್ತಿ ನ್ಯಾಯದಿಂದ ನಿರಾಕರಿಸುತ್ತಾರೆ. 


೨೦.  ಹಿಂಹಾವಲೋಕನ ನ್ಯಾಯ 


ಸಿಂಹವೆ ನೋಡುವದೆಂವರ್ಥ. ಸಿಂಹವು ಕೊಳ್ಳೆಯನ್ನು ಹಿಡಿದ 
ಬಳಿಕ ಹಿಂದೆ ಮುಂದೆ ತನ್ನ ದೃಷ್ಟಿಯನ್ನು ಹಾಯಿಸುತ್ತದೆ,_ ತನ್ನ 
ಆಹಾರವನ್ನು ವಿರೋಧಿಸುವವರಿದ್ದಾರೆಯೇ ಎಂದು. ಒಂದು ಪದವು 
ಅಥವಾ ವಾಕ್ಯವು ಹಿಂದಣ ವಾಕ್ಯಕ್ಕೂ ಮುಂದಣ ವಾಕ್ಯಕ್ಕೂ ಅರ್ಥ 
ಹಾಯಿಸುವಂತಿದ್ದರೆ ಈ ನ್ಯಾಯವು ಅರ್ಥವಿನರಣೆಗೆ ಸಹಾಯಕ 
ವಾಗುವುದು, 


೨೧... ಸೂಚೀ-ಕಟಾಹ ನ್ಯಾಯ 

ಸೂಜಿಯೂ ಕುದಿಸುವ ದೊಡ್ಡ ಕಡಾಯಿಿಯೂ ಎಂದರ್ಥ, 
ಬ್ರಹೆತ್ರ್ರವಾಾಣದ ಕಡಾಯಿ:ಯೊಡನೆ ಹೋಲಿಸುವಾಗ ಸೂಜಿಯು ಅಶ್ಯಂತ 
ಸೂಕ್ಷ್ಮವೂ ನಿಕೃಷ್ಟವೂ ಆಗಿ ಕಾಣುತ್ತದೆ. ಎರಡು ವಿಷಯಗಳನ್ನು 
ವಿವರಿಸಬೇಕಾದಾಗ ಗಹನವಾದುದನ್ನುು ಮೊದಲು ವಿವರಿಸಿ 
ಸುಲಭವಾದದ್ದನ್ನು ಮತ್ತೆ ವಿವರಿಸುತ್ತೇವೆ. ಇದಕ್ಕೆ ಸೂಚೀ-ಕಬಾಹ 
ನ್ಯಾಯವೆನ್ನುತ್ತೇವೆ. 


೨೨. ಸ್ಥಾಲೀಪುಲಾಕ ನ್ಯಾಯ 

ಚರಿಗೆಯಲ್ಲಿ ಬೇಯುತ್ತಿರುವ ಅನ್ನವೆಂದರ್ಥ. ಅನ್ನ ಬೇಯಿಸುವ 
ಚರಿಗೆಯಲ್ಲಿ ಕುದಿಯುವ ಎಸರಿನೊಂದಿಗೆ ಮೆತ್ತಗಾದ ಅನ್ನದ ಅಗುಳಲ್ಲಿ 
ಒಂದರ ಹದ ನೋಡಿದರೆ ಉಳಿದುದೆಲ್ಲ ಅದರಂತೆಯೇ ಎಂದು 
ತಿಳಿಯಬಹುದು. 

ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಗುಣಯೋಗ್ಯತೆಗಳು ಇಡೀ 
ಸಮಾಜಕ್ಕೆ ಅನ್ವಯಿಸುವದೂ ಸ್ಫಾಲೀಪುಲಾಕ ನ್ಯಾಯದಿಂದ. 


೨... 8 


೨೩. ಆಂಧದರ್ಪಣ ನ್ಯಾಯ 

ಕುರುಡನಿಗಾಗಿ ಕನ್ನಡಿ ಜಡಿಯುವದೆಂದರ್ಥ. ಸ್ವಂತ ಬುದ್ಧಿಯಿಲ್ಲ 
ದವರಿಗೆ ಶಾಸ್ತ್ರಪಾಠವು ಯಾವುದಕ್ಕುಗಿ? ಕಣ್ಣುಗಳೇ ಇಲ್ಲದವನಿಗೆ 
ಕನ್ನಡಿಯಿಂದೇನು ಫಲ? 


೨೪. ಅರಣ್ಯರೋದನ ನ್ಯಾಯ 

ಕಗ್ಗಾಡಿನಲ್ಲಿ ಕೂಗುವದು ಎಂದಥ. ವ್ಯರ್ಥವಾದ ಯತ್ನಕ್ಕೆ 
ಇದನ್ನು ಉದಹೆರಿಸುತ್ತಾರೆ. ಮೂರ್ಬ್ಯರಾದ ಜನರ ಸೇವೆಯ ಕುರಿತಾದ 
ಪದ್ಯದಲ್ಲಿ ಆ ನ್ಯಾಯವು ಬಂದಿದೆ: “ಮೂಢರನ್ನ್ನು ಸೇವಿಸಿದುದು 
ಅರಣ್ಯರೋದನವಾಯ್ತು; ಹೆಣದ ಮೈಯ ಅಲಂಕಾರವಾಯ್ತು; ನೆಲದಲ್ಲಿ 
ಕಮಲವನ್ನು ಬೆಳೆದುದಾಯ್ತು. ಮರಳ್ಗಾಡಲ್ಲಿ ಸುರಿದ ಮಳೆಯಾಯ್ತು 
ನಾಯಿ ಬಾಲವನ್ನು ಬಗ್ಗಿ ಸಿದುದಾಯ್ತು; ಕಿವುಡನ ಕವಿಯಲ್ಲಿ 
ಉಸುರಿದ ಪಿಸು ಮಾತಾಯ್ತು; ಕುರುಡನ ಮುಖಕ್ಕೆ ವಾಾಡಿದೆ 
ಕ್ಲೌರದಲಂಕಾರವಾಯ್ತು.? 


೨೫. ಅರ್ಧವೈಶಸ ನ್ಯಾಯ | 

ಹೇಂಬೆಯ ಅರ್ಧ ಭಾಗ ಮಾಂಸಕ್ಕೆ, ಅರ್ಧ ಭಾಗ ಮರಿಗಳಾಗು 
ವದಕ್ಕೆ ಎಂದರ್ಥ. ಸರ್ವಧಾ ಸಂಭವಿಸಲಾರದ ವಿಷಯವನ್ನು ಹಿಡಿದು 
ವುದಿಸುವಲ್ಲಿ ಈ ನ್ಯುಯವು ಬರುತ್ತದೆ. ಒಬ್ಬನು ಹೇಂಟೆಯ ಮಾಂಸವನ್ನೂ 
ಇಚ್ಛಿಸಿದನು. ಅದರಿಂದ ಮುಂದೆ ವ:ರಿಗಳಾಗುವದನ್ನ್ಮೂ ಆಶಿಸಿದನ್ನು 
ಕೊನೆಗೆ ಹೇಂಟಿಯ ಅರ್ಧ ಭಾಗವನ್ನು ಮಾಂಸಕ್ಕಾಗಿ ಕಡಿದು, ಅರ್ಧ 
ಭಾಗವನ್ನು ಸಂತಾನಕ್ಕಾಗಿ ವೂಸಲಿಟ್ಟ ನು. ಇದು: ತೀರ ನಡೆಯಲಾರದೆ 
ವಿಚಾರ. 


೨೬, ಇಸುಕಾರ ನ್ಯಾಯ 

ಬಾಣಗಳನ್ನು ರಚಿಸುವವನು. ಎಂದರ್ಥ. ಒಬ್ಬನು ತನ್ನ್ನ 
ಕೆಲಸದಲ್ಲಿಯೇ ಮುಗ್ಮೆನಾಗಿ ಸುತ್ತಮುತ್ತಣ ಗೊಂದಲವನ್ನ್ಳು ತಗಲಿಸಿ 
ಕೊಳ್ಳದಲ್ಲಿ ದ್ರ ನ್ಯಾಯವನ್ನು ಉದಾಹೆರಿಸಬಹುದು. 


ಎ 9 ಎ, 


ದಾರಿಯ ಎಡಬಲ ನೋಡದೆ ಮುಖ ತಗಿಸಿಕೊಂಡು ಒಬ 
ಮುದುಕನು ಹಳೆ ದಂಟಿಯೂರಿಕೊಂಡು ತನ್ನ ಹ ದಾರಿ ನ 
ತಾಗುತ್ತಿ ದ್ದ ನು. ಆತನ ತಲೆಯ ಮೇಲೆ ದಿವ್ಯ ಶಕ್ತಿ ನದು ಉಜ್ಕಲವಾದ 
ರತ ಖಚಿತ ಕಿರೀಟವನ್ನು ಹಿಡಿದುಕೊಂಡು ತಕ ಕೈಯಲ್ಲಿ ಹಿಡಿದ 
ಹೆಳೆ ದಂಟಿಗೆ ಪ್ರೆ ತ? ಕೊಡಲು ಸಿದ್ಧ ವಾಗಿತ್ತು. ಆದರೆ ಆ ಪುಣ್ಯಾತ್ಮ, 
“ಕಾಲಿನಡಿ ಧೊಳನ್ನೆ ಬ್ಬಿ ಸುತ್ತ ವಮುುನ್ನಡೆದಿದ್ದನೇ ಹೊರತು ಮೇಲೆ 
ನೋಡಲಿಲ್ಲ. 


೨೭... ಇಷುವೇಗಕ್ಷಯ ನ್ಯಾಯ 

- ಕುಂಬಾರನ ಚಕ್ರವು ಕ ತಿರುಗುತ್ತ ಕ್ರಮೇಣ ತನ್ನ 
ವೇಗವನ್ನು ಕಳೆದುಕೊಳ್ಳ ತ್ತಿ, ದೇಹವು ಹಳೆಯ ದಾದಾಕೆ ಇಚ್ಛೆಗಳೂ 
ಇಳಿಮುಖವಾಗುತ್ತವೆ. 


೨೮. ಕಟಕಗವೋದಾಹರಣಂ 


ಹಟ್ಟಿಯಲ್ಲಿ ಕಟ್ಟಯೇ ಅಭ್ಯಾಸವಾದ ದನಗಳು ಹಟ್ಟಿಯಿಂದ 
ಹೊರಗೆ ಬಹುಲಿಗೆ ಮೇಯಲಲ್ಛಿ ದರೂ ಪುನಃ ಅವು ಹೆಟ್ಟಿಗೇ ಮರಳ:ವವು. 
ಅಭ್ಯಾಸ ಬಲದಿಂದ ನಾವು ಪ ಸ'ತಿದಿನ ತೋರುವ ಜಿ ಚೇಷ್ಟೆ ಗಳಿಗೆ ಈ 
ನ್ಯಾ ಯ ಕುಬಸಾ ಾಗುವು 


5೫೯. ಶಕಾಕೋಲೂಕ ನಿಶಾವತ್‌ 

ಕಾಗೆ ಮತ್ತು ಗೂಗೆಯ ರಾತ್ರಿಯೆಂದರ್ಥ. ಕಾಗೆಯ ರಾತ್ರೆ ಗೂಗೆಗೆ 
'ಹೆಗಲಾಗುತ್ತದೆ. ಗೂಗೆಯ ರಾತ್ರೆ ಕಾಗೆಗೆ ಹೆಗಲಾಗುತ್ತದೆ. “ಎಲ್ಲ 
ನಿಗೂ ರಾತ್ರಿಯೆನಿಸಿದಾಗ ಜ್ಞಾನಿಯು ಎಚ್ಚರವಾಗಿರುವನು. ಎಲ್ಲರೂ 
ಎಚ[ರಗೊಂಡಿರುವಾಗ ಜ್ಞಾ ನಿಗೆ ಅದು ರಾತ್ರಿಯಾಗಿರುವದು? ಎಂಬ 
ಗೀತೆಯ ಮಾತನ್ನು ಇಲ್ಲಿ ಸ್ಮ] 10ಸಬಹುದು' 

ಸುರೇಶ್ವರಾಚಾರ್ಯರು ವಾರ್ತಿಕದಲ್ಲಿ “ತಿಳುವಳಿಕೆಯುಳ್ಳ ವನಿಗೂ 
ತಿಳುವಳಿಕೆಯಿಲ್ಲದವನಿಗೂ ಸಂಸಾರವು ಕಾಗೆ-ಗೂಗೆಗಳ ರಾತ್ರೆ-ಹಗಲು 
ಗಳಂತೆ; ಸುಖದುಖಃಗಳನ್ನು ತರುವವು” ಎಂದು ಉದಾಹರಿಸಿರುವರು 


ನಬ ಸೋ 

ಪ್ಮಿ೦, ಪ್ಲೇರ-ನೀರ ನ್ಯಾಯ 

ಹಾಲಿನನ್ಸಿ ಬೆಕಿತ ನೀರು ಎಂದರ್ಥ, ಹಾಲಿನಲ್ಲಿ ನೀರನ್ನು ಬೆರೆಸಿದರೆ: 
ಅದು ಎಷ್ಟು ಪ್ರವಶಾಣದಲ್ಲಿ ಬೆಕಿತಿದೆಯೆಂದು ನೋಡಿದೊಡನೆ ತಿಳಿಯುವ 

ಶ್ವ 

ದಿಲ್ಲ. ಗಾಢವಾಗಿ ಒಂದರೊಡನೊಂದು ಬೆರೆತುಕೊಳ್ಳುವದಕ್ಕೆ "ಕ್ಷೀರ-ನೀರ: 
ನ್ಯಾಯ'ವೆನ್ನಬಹುದು, ಎರಡು ವಸ್ತುಗಳು ಒಂದರಿಂದ ಮತ್ತೊಂದು. 
ಬೇರ್ಪಡುವಂತೆ ಬೆರೆತಿರುವದು (ಎಳ್ಳು ಮತ್ತು ಅಕ್ಕಿ) ಸಂಸ್ಕೃಷ್ಟಿಯೆಂದ್ಕೂ 
ಕ್ಸೀರ-ನೀರ ನ್ಯಾಯದಿಂದ ಬೆರೆತಿರುವಡು ಸಂಕರವೆಂದೂ ಅಲಂಕಾರ 
ಸರ್ವಸ್ವದಲ್ಲಿ ಹೇಳಿಕೆಯಿದೆ. 


2೧. ಘಹಟೀಯಂತ್ರ ನ್ಯಾಯ 

ಒಂದೇ ಸವನೆ ತಿರುಗುತ್ತಿರುವ ಬಾವಿಯ ಯಂತ ತ್ರವೆಂದರ್ಥ. ಸುರೇ 
ಶ್ವರಾಚಾರ್ಯರ ವಾರ್ತಿಕದನ್ನಿ “ಬಯಕೆಗಳಿಗೆ ಬಾಯಿ ಡುತ್ತ ಹುಟ್ಟು, 
ಜೂ ಅವೃತ್ತಿಯುಳ್ಳೆ ಸಂಸಾರದಲ್ಲಿ ಅವಿಶ್ರಾಂತವಾಗಿ 'ರುಗುವವನನಸ್ನು 
ಘನೀಯಂತ್ರ" ಟಾಂ ತಗಲಿಸಿದ ಯಂತ್ರ ಚಕ್ರ)ಕೈ ಸಂಿಹೋಲಿಸಿರು. 
ವರು, ಪ್ರಬಂಧ ಚಿಂಶಾಮಣಿಯಲ್ಲಿ ಇದನ್ನು ಹೊದ] ರೀತಿಯಲ್ಲಿ 
ಅರ್ಥವಿಸಿಉುವರು; “ಚಕ್ರಯಂತ್ರವು ಕೆಳಗಿಂದ ಮೇಲಕ್ಕೆ ಏರುವಾಗ 
ತುಂಬಿಕೊಂಡಿದ್ದು ಮೇಲಿನಿಂದ ಕೆಳಕ್ಸಿಳಿಯುವಾಗ ಬರಿದಾಗುವಂತೆಿ 
ಭಾಗ್ಯಚಕ್ರವು ತಿರುಗುತ್ತಿರುತ್ತದೆ. ಧನಮದದಿಂದ ಮೋಹಗೊಂಡು. 
ಬಡನರನ್ನು ಅಣಕಿಸುವದೇಕೆ?” ಎಂಬ ಮಾತು ಬಂದಿದೆ. 


ಪ್ಧಿ೨. ತಸ್ವ ರ ಕಂದು ನ್ಯಾಯ 

ಕಳ್ಳ ವ ಬಟಾ ಡ್ಡ” ನೇಷಸ ತಳೆಯುವದು ಎಂದರ್ಥ. ನಮಗೆ 
ಎಟಕದ ಲಸ ಸಕೈ ಕೈಹಚ್ಚ ವವರ ಸಂಣಾಮವನ್ನು ಶ್ಯ ನ್ಯಾಯವು. 
ಬೋಧಿಸುತ್ತದೆ. ಒಬ್ಬ ಕಳ್ಳನು ಕದ್ದುಕೊಂಡ ಸ್ವತ್ತ ನ್ನ್ನ ರಕ್ಷಿಸುವದಕ್ಕೆ 
ಒಬ್ಬ ಅಡಿಗೆಯವನ ಮನೆಯನ್ನು ಪ್ರವೇಶಿಸುತ್ತಾ ನೆ, ಸಕ್ಸ್‌ 
ಅವನನನ್ನು ಕಂಡು ಅಡಿಗೆ ಕೆಲಸವನ್ನು "ಅತನಿಗೊನ್ಬಿ ಸಿದ್ದಾಗ ಕಳೆ ಕಿಗೆ ಅ 
ಕೆಲಸ ಬರುವದಿಲ್ಲ. ಆಗ ಪೋಲೀಸಿನನರು ಆ ಮನಿಗೆ ಬಂದು ಆ “ಜ್ಜ ತ 
ವ್ಯಕ್ತಿ ಯಲ್ಲಿ ಸಜಜ ತಳೆದು ಅವನನ್ನು ಸೆರೆಹಿಡಿಯು ತ್ತಾರೆ, 


ಪ್ಳಿಫ್ಟಿ, ತ್ಛ ಣ ಜಲಾಯುಕ ನ್ಯಾಯ 

1 ಹುಳವು ಒಂದು ಜುಭಿತ ಕೊನೆಯಿಂದ ಮತ್ತೊಂದು 
ಹುಲ್ಲಿನ ತು ದಿಯಲ್ಲಿ ತೂರಿಕೊಂಡ ಬಳಿಕ ತನ್ನ ದೇಹವನ್ನು ಅತ್ತ ಸಳೆದು 
ಕೊಳ್ಳು ತ್ತದೆ, ಜೀವನು ದೇಹದಿಂದ ದೇಹಕ್ಕೆ. ಹಾದುಹೋಗುನದಕ್ಕೆ ಈ 
ನ್ಯಾ ಯನ್ನು ಉದಾಹರಿಸಿದ್ದಾರೆ. 


ಪ್ಧಿಲ. ತೈಲಪಾತ್ರ ಧರ ನ್ಯಾಯ 

ತುಂಬಿ ಸೂಸುವ ಎಣ್ಣೆಯ ಪಾತ್ರವನ್ನು ಹಿಡಿದವನು ಎಂದರ್ಥ. 
ಆ ಎಣ್ಣೆಯಲ್ಲಿ ಒಂದು ಬಿಂದು ಹೊರಗೆ ಜಿನುಗಿದರೆ ಅವನಿಗೆ ಮರಣ ಶಿಕ್ಷೆ 
ಯಿದೆ. ವ್ರತವನ್ನು ಕೈಕೊಂಡವನು ಅತಿ ಜಾಗ್ರತೆಯಿಂದ ವರ್ತಿಸಬೇಕೆಂಬು 
ದಕ್ಕೆ ಈ ನ್ಯಾಯವು ಅರ್ಥಪುಸ್ಟಿ ಕೊಡುತ್ತದೆ. 


ಪಿ೫ ಪ್ರದೀಪವತ್‌ 

ಕಾಡಿನ ಒಂದು ಮೊಡಕಿನನ್ಲಿ ಕುಳಿತ ಓರ್ವ ಸಾಧಕನು ಜಗತ್ತಿಗೆ: 
ತನ್ನ ಸತ ದರ್ಶನದ ಬೆಳಕನ್ನು ಕೊಡುತ್ತಾ ನೆ. ಒಂದೆಡೆ ಇರಿಸಿದ ದೀಪವು 
ಸೇ ಭವನವನ್ನು ಬೆಳಗುವಂತೆ, ನರ್ತಕಿಯೋರ್ವಳು ಹಲವು ಸಾಮಾಜಿಕ 
ರನ್ನು ತನ್ಮಯಗೊಳಿಸುವಂತೆ, 


ಎ2೬. ಬಕಬಂಧನ ನ್ಯಾಯ, 

ಒಬ್ಬನು ಒಂದು ಕೊಕ್ಕರೆಯನ್ನು ಒಡಿಯಲೋಸುಗ ಒಂದು ಬೆಣ್ಣೆ 
ಮುದ್ದೆ ಯನ್ನು ಅದರ ತಲೆಯಲ್ಲಿರಿಸಿದನಂತೆ. ಮಧ್ಯಾಹ್ನದ ಬಿಸಿಲಿಕೆ. 
ರುಳಕ್ಕೆ ಣ್ಣ. ಕಾದು ಕರಗಿ ನೀರಾಗಿ ಅದರ ಕಣ್ಣಿಗೆ ಹಕ ಕಣ್ಳುರು 
_ಡಾದ ಬಳಿಕ " ಕೊಕ್ಕರೆಯನ್ನು ಸುಲಭವಾಗಿ ಹಿಡಿಯಬಹುದೆಂದು ಅವನ 
ಯುಕ್ತಿಯಾಗಿದ್ದಿತು. ಇದು ತೀರ ಹಾ ಸಸ್ಯಾಸೃದ, ಹಾಸ್ಯಾಸ್ತದವಾದ. 
ವಿಚಾರವನ್ನು ಮುಂದಿಟ್ಟರೆ ಈ ನ್ಯಾಯವನ್ನು ಹೇಳಬಹುದು. 


2೭. ಭೂಲಿಂಗ ನ್ಯಾಯ 


ಹಿಮುವಶ್ರದೇಶದಲ್ಲಿ ಭೂಲಿಂಗವೆಂಬ ಹಕ್ಕಿಯಿದೆ. ಅದರ ಕೂಗು: 


ಯಾವಾಗಲೂ "ಸಾಹಸಕ್ಕೆ ಕೈ ಕೈಹಚ್ಚ ಬೇಡಿರೆ'೦ದು. ಆದರೆ ತಾನು ಮಾತ್ರ 


ಸಿಂಹವು ಮಾಂಸವನ್ನು ಮೆಲ್ಲುತ್ತಿ ರುವಾಗ ಅದರ ಕೋರಿದಾಡೆಯ ಎಡೆ 
ಯಲ್ಲಿ ಸಿಕ್ಕಿ ದ ಮಾಂಸದ ತುಣು 'ಕುಗಳನ್ನು ಕೊಕ್ಕಿ ನಿಂದ ಕುಕ್ಳುತ್ತಿ ರುತ್ತದೆ, 
ಇಬ್ಬನು ಮಾಡೆ ವರ್ತಿ ಸದಿದ್ದ ಕೆ ಈ ನ್ಯ್ಯಾ ಯುವಕ. ರಜ ಅಹದೂ 
ಪರೋಪದೇಶಮಾತ್ರ ಕುಶಲಕು ಮು ಮನಸು ನ ಬಂದಂತೆ ವರ್ತಿಸಿ 
ದಾಂಭಿಕನೆನಿಸುವನು. 


ಪಿ೮. ಮತ ಶ್ಶ್ಯನ್ಯಾ ಯ 

ವಿೋಸನುಗಳ ಜೀವನದಿಂದ ಆಯ್ದು ಕೊಂಡ ನ್ಯಾಯ ತಿವಿದು, ಬಲಿಷ್ಕೆ 
ರಿಗೂ ದುರ್ಬಲರಿಗೂ ನಿರೋಧವುಂಓಾದಾಗ ಬಲಿಷ್ಮನು ದುರ್ಬಲನನ್ನು, 
ನೀಡಿಸುತ್ತಾನೆ. ಎರಡು ನ್ಯಾಯಗಳಿಗೆ ಪರಸ್ಪರ "ವಿರೋಧ 1 
ಬಲಿಷ್ಠ ನ್ಯಾಯವು ದುರ್ಬಲ ನ್ಯಾಯವನ್ನು ಬಾಧಿಸುತ್ತದೆ. ವೂನು 
ಗಳಲ್ಲಿಯೂ ದೊಡ್ಡ ವಿಾಾನು ಸಣ್ಣ ವಿಸಾನನ್ನು ತಿಂದು ಜೀವನ ನಡೆಸುತ್ತದೆ. 


ಎ೯. ಮಾಷರಾಶಿ ಪ್ರವಿಸ್ಟಮಸಷೀ ನ್ಯಾಯ 

ಉದ್ದಿನ ರಾಶಿಯಲ್ಲಿದ್ದ ಮಸೀ ತುಂಡೆಂದರ್ಥ. ಉದ್ದಿನ ರಾಶಿ 
ಯಲ್ಲಿದ್ದ ಮಸಿಯನ್ನು ಫಕ್ಕನೆ ಗುರುತಿಸಲು ಆಗುವದಿಲ್ಲ. ಏಕೆಂದರೆ 
ಅನೆರಡೂ ಸರೂಪಗಳು. ಶೂದ್ರಕ ಮಹಾಕವಿಯು ಬರೆದೆ ಮೃಚ್ಛಕಟಿಕ 
ನಾಟಕದಲ್ಲಿ ಈ ನ್ಯಾಯವು ಬಂದಿದೆ. “ಉದ್ದಿನ ರಾಶಿಯಲ್ಲಡಗಿ ಹೋದ 
ಮಸಿಯಂಕೆ ನೋಡುತ್ತ ನೋಡುತ್ತ ಇದ್ದ ಹಾಗೆ ವಸಂತ ಸೇನೆಯು 
ಕತ್ತಲೆಯಲ್ಲಿ ಕಾಣದಾದಳು ? 


೪ಂ. ಮಿಥಿಲಾಯಾಂ ಪ್ರದೀಪ್ನಾಯಾಂ 
ಅಂದಿ 


ನಮೇದಹ್ಯ ತಿ ಕಿಂಚನ 
ರಿರ್ಮಮತೆಗೆ ಇದಕ್ಕಿಂತ ಮೇಲಿನ ನ ಸಾಹಿತ್ಯ ಪ್ರಸಂಚ 
ದಲ್ಲಿಯೇ ದೊರಕಲಾರದು. ಮಿಥಿಲಾ ಪಟ್ಟಣವು ಸುಡುತ್ತಿದೆ ರೊ ನನ್ನ್ನ 
ದಾದುದು ಯಾವುದೂ ನಷ್ಟ ವಾಗುತ್ತಿ ಲ್ಲ ವೇ ಯೋಗೀಶ್ರೆ ರನಾದ ಸ 
ಕನು ಹೇಳುತ್ತಾನೆ. ಕಳೆದುಕೊಳ್ಳ ಲ್ಪ ತನ್ನ ನಾಡುತಿ ಯಾವುದೂ 
ಇಲ್ಲದವನಿಗೆ ಕಳೆದು ಹೋಗುವಾಗ ಯಾವ ಚಿಂತೆಯೂ ಆಗುವದಿಲ್ಲ. 


೪೧. ಯಾದೃಶೋ ಯಕ್ಷ ತಾದೃಶೋ ಬಲಿ 


ಯಕ್ಷನ: ಎಂಥವನೋ ಅವನಿಗೆ ಒಪ್ಪಿಸುವ ಬಲಿಯೂ ಅಂಥದೇ: 
ಆಗಿರಬೇಕು. ವಾಚಸ್ಪತಿ ಮಿಶ್ರನೂ, ಜಯಂತ ಭಟ್ಟ ನೂ ಈ ನ್ಯಾ ಯು- 
ವನ್ನು ಬಳಸಿರುವರು. ನಯವಾದ ಪ್ರಶ್ನೆಗೆ ನ್ಹಯವಸದ ಉತ್ತರವು ಡೊರ 
ಕುವಾತೆ ಜೋರಾದ ಗದರಿಕೆಗೆ ಗದರಿಕೆಯ ಉತ್ತರವೇ ದೊರಕುತ್ತದೆ. 
ಇದು ಮೇಲೆ ಹೇಳಿದ ನ್ಯಾಯಕ್ಕನುಸಾರವಾಗಿದೆ. 


೪೨, ರಾಜಪುತ್ರ-ವ್ಯಾಧ ನ್ಯಾಯ 


ಬೃಹದಾರಣ್ಯಕ ಉಪನಿಷತ್ತಿನ ಶಾಂಕರ ಭಾಸ್ಯದಲ್ಲಿ ಈ ಕತೆಯು. 
ಉದಾಹೃ್ಯತವಾಗಿದೆ. ಒಬ್ಬ ಅರಸುಮಗನು ಹುಟ್ಟಿದ ಕೂಡಲೇ ಹೆತ್ತವರು 
ಅವನನ್ನು ಬಿಟ್ಟರು, ಆ ಮಗುವನ್ನು ಒಬ್ಬ ಬೇಡರವನು. ಸಾಕಿದನು.. 
ಆ ಹುಡುಗನು ತಾನು ಯಾರ ಮಗನೆಂಬುದನ್ನ ರಿಯದೆ ಬೇಡರ ಮನೆಯಲ್ಲಿ. 
ಬಳೆದನ್ನು. ಬೇಡರ ಸಹಜವಾದ ಕೆಲಸಗಳನ್ನ ೇ ಮಾಡುತ್ತಿ ದ್ದ ನು. ಕ್ಸಕ್ರಿ 
ಯರ ತೇಜಸ್ಸು ಅವನಲ್ಲಿ ಅಡಗಿದ್ದಿ ತು. ಒಬ್ಬ ಕರುಣಾಡುವು ಅವನ 
ಮೂಲವನ್ನು ದ! ಅವನು ರಾಜಕುಮಾರನೆಂದೂ ಕ್ಬತ್ರಿಯನೆಂದೂ 
ತಿಳಿಸುತ್ತಾನೆ, ಬಳಿಕ ತನ್ನ ನಿಜವನ್ನರಿತ ಬಾಲಕನು ತನ್ನ ತಂದೆ ತಾತ: 
ಮುತ್ತಾತಂದಿರಂತೆ ವೀರನಾಗಿ ಅರಸುತನಗೈಯುವನು. ತನ್ನ ಸ ಓರೂಪದ 
ತಿಳುವಳಿಕೆಯಿಲ್ಲದೆ ಅಜ್ಜಾ ನದಲ್ಲಿ ಮುಳುಗುತ್ತಿರುವ ಜೀವವನ್ನು ಓರ್ವ: 
ಕರುಣಾಳು ಗುರುವು ಅನುಗ್ರಹಿಸುತ್ತಾನೆ ಎಂಬುದಕ್ಕೆ ಮೇಲಣ ಆತ 
ದೃಷ್ಟಾಂತವಾಗಿದೆ. 


೦೪೨. ಲಾಂಗಲಂ ಜೀವನಂ 


ನೇಗಿಲೇ ಜೀವನವೆಂದರ್ಥ. ಆಯುಷ್ಯ ವನ್ನು ಹೆಚ್ಚಿಸುವ ತುಪ್ಪ 
ವನ್ನು ಆಯುಷ್ಯ ವೇ ತುಪ್ಪ ವೆಂದು ಹೇಳಿದಂತೆ ಈ ವಶಾತು ಇದೆ. ಕಾರಣ 
ವನ್ನೂ ತನಕ `ಾರ್ಯವನ್ನೂ ಒಂದೇ ಎನುವಲ್ಲಿ ಈ ನ್ಯಾಯವು 
ಉಪಯುಕ್ತವಾಗಿದೆ. 


ಎ. “ಸೆ ತ 


ಬಲ್ಲ, ವಧೂಮಾಷ ಮಾಪನ ನ್ಯಾಯ 


ಸೊಸೆಯು ಕೈಯಿಂದ ಕೊಡಿಸಿದ ಧಾನ್ಯವೆಂದರ್ಥ. ಆಶ್ಮತತ್ತ್ವ 
ವಿವೇಕದಲ್ಲಿ ಈ ನ್ಯಾಯವು ಇದೆ... ಓರ್ವ .ಲೋಭಿಯಾದ ಮುದುಕನು 
ಮನೆಗೆ ಬಂದ ಬೇಡುವವರಿಗೆ ಹೆಂಡತಿಯ ಕೈಯಿಂದ (ತನ್ನ ಮುಷ್ಟಿಯಿಂದ 
ಆಕೆಯ ಮುಷ್ಟಿ ಯನ ಸಣ್ಣದೆಂಬ ಕಾರಣದಿಂದ) ಒಂದೊಂದು ಮಷ್ಕಿ 
ಧಾನ್ಯವನ್ನು ಕೊಡಿಸುತ್ತಿದ್ದನು. ಹೀಗಿರಲಾಗಿ ಮುದುಕನ ಮಗನಿಗೆ 
ಮದುವೆಯಾಯಿತು. ಸೊಸೆ ಮನೆಗೆ ಬಂದಳು. ಆಗ ಮನುದುಕನಿಗೆ 
ಒಂದು ಆಲೋಚನೆ ಹೊಳೆಯಿತು. ಹೆಂಡತಿಯ ದೊಡ್ಡ ಮುಸ್ಟಿಯಲ್ಲಿ 
ಧಾನ್ಯ ಕೊಡಿಸುವದಕ್ಕಿಂತ ಸೊಸೆಯ ಸಣ್ಣ ಹಿಡಿಯಲ್ಲಿ ಧಾನ್ಯ ಕೊಡಿಸಿದರೆ 
ತುಸು ಉಳಿತಾಯವಾಗಬಹುದೆಂದು ಆತನು ಬಗೆದನು.. ಬೇಡುವವರಿಗೆ 
ಧಾನ್ಯ ಹೆಂಚಲ: ಸೊಸೆಯನ್ನೇ ನೇಮಿಸಿದನು. ಸೊಸೆಯು ಬೆಲುವೆಯಾಗಿ - 
ದ್ದಳು. ಆಕೆಯ ರೂಪವನ್ನು ಸವಿಯಲು ನೂರಾರು ಮಂದಿ ಭಿಕ್ಷೆಯ 
ನೆವದಿಂದ ವುನೆ ಬಾಗಿಲಿಗೆ ಬಂದರು. ಆಗೆ ಒಂದೊಂದು ಮು: ಷ್ರಿಯಲ್ಲಿ 
ಕೊಂಚ ಧಾ ನ ಕಡಿಮೆ ನಿಂತರೂ, ಅನೇಕ ಮಂದಿ ಮನೆಗೆ ಬಂದುದರಿಂದ 
ಖರ್ಚಾದ ಧಾನ್ಯದ ಮೊತ್ತವು ಹೆಚ್ಚಾ ಯಿತು, 


೪೫. ವನಸಿಂಹ ನ್ಯಾಯ 


ಕಾಡು ಮತ್ತು ಸಿಂಹವೆಂದರ್ಥ. ಕಾಡಿನನ್ಲಿ ಸಿಂಹವು ಇರುವುದು 
ಸಹೆಜವಾದ್ದರಿಂದ ಕಾಡು ಮತ್ತು ಸಿಂಹ ಇವೆರಡೂ ಪ ರಸ್ರ ರಪೂರಕ ತತ್ತ್ವ 
ಗಳು. ಬೇಡರು ಸಿಂಸೆವನ್ನು ಹಿಂಬಾಲಿಸಿ ಕೊಲ್ಲಲುದ್ದೇಶಸಿ ದರೂ ಗ ತ 
ಸಿಂಹೆವು ಹೊಕ್ಕ ಬಳಿಕ ಅದನ್ನು ಕೊಲ್ಲಲಾಗುವದಿಲ್ಲ. ಏಕೆಂದರೆ, ಗಹನ 


೮ 
ವಾದ ಕಾಡನ್ನು ಪ್ರವೇಶಿಸಲು ಬೇಡರಿಗೆ ಧೈರ್ಯ ಸಾಲದು. 





ಒಂದಾಣೆ ಮಾಲೆಯಲ್ಲಿ 
ವಿದ್ಯಾರ್ಥಿಗಳಿಗೆ ಅತ್ಯುಪಯುಕ್ತವಿರುವ 
ಪುಸ್ತಕಗಳೇ ಪ್ರಕಟವಾಗುವುವು. 


9 ಓಗಬುಗಳ ಎರಡು ಪ್ರಕಟಣೆಗಳು 
ಸಂಜಾ ಜ್ಞಾನಕೋಶ 
ಇ ಇ 
ಭಾರತೆದ ಮಹಾನಗರಗಳು 
ಚತುರ ಚಮತ್ತ್ನಾರ 
ಭಾರತದ ಮಂತ್ರಿಮಂಡಲಗಳು 
ಭಾರತದ ನಾಲ್ದು ಕಲಶಗಳು 
ಸಚಿತ್ರ ಜಪಾನ್‌ 
೨ ಇವೇ ಮೊದಲಾದುವಲ್ಲದೆ, 
ಆರಿಸಿ ತೆಗೆದ ಬೋಧಪ್ರದ ಕಥಾಸಂಗ್ರಹಗಳಿವೆ; 


ರಾಜಾಜಿಯವರ ಎರಡು ಕಥೆಗಳು ಪ್ರಕಟವಾಗಿವೆ. 


ಬಬ 
ಣ 


ಈಗ---04ನೇ ಪ್ರಕಟಣೆಯಾಗಿ, 
ಕನ್ನಡದಲ್ಲಿ ಇದೇ ಮೊದಲನೆಯದಾಗಿ 
«ಲಾಕಿಕ ನ್ಯಾಯಗಳು?'--ಪ್ರ ಕಬವಾಗಿದೆ. 


ಡ್ಮೀವಿ 
ರಣ 


ಪ್ರತಿ ವಾರವೂ ತಪ್ಪದೆ ಒಂದಾಣೆ ಮಾಲೆ? ಪುಸ್ತಕಗಳನ್ನು 
ಕೊಂಡುಕೊಳ್ಳಿರಿ. 











50) 
ವರ್ಷಗಳ 
ಬ್ಯಾಂಕಿಂಗ್‌ ಸೇವೆ 


ಕ ನಮ್ಮ ' 
'ಸುನರ್ಣ ಮಹೋತ್ಸನ 
1೧54ರಲ್ಲಿ... 


ತಮ್ಮೆಲ್ಲರ ಕೃಪೆಗೆ ನಮ್ಮ ಅಭಿವಂದನೆಗಳು. : 


ಕೆನರಾ ಬ್ಯಾಂಕ್‌ ಲಿಮಿಟೆಡ್‌ 


€೬ಿ11ಓಿ೧ಡಿ ಔಗಿಸಿಸಗೆ ಓ1 171 ೯ಐ' 


1906 1956 





1101006, 211666 ಹಿ ೫:/0118066 ು? ೭. ೪. 586007 
೩॥ 116 2೩08! 77111078, 1,10., 1೩7೩1೦7೦. 


